ಉದಯಭಾನು ಕಲಾಸಂಘದ ತೈಮಾಸಿಕ ಸು ಪತ ಶಿ) 
ಸಾಹಿತ್ಯ - ಸಂಸ್ಕೃತಿ - ಸಮಾಜ ಸೇವಾ ಸಂಸ್ಥೆ 


ಏಪ್ರಿಲ್‌ - ಜೂನ್‌ 2003 


ಸರ್ಕಾರವೂ ಪ್ರಕೃತಿಯ ಪ್ರಕೋಪದ ಮುಂದೆ 
ನಾನೆ ಪ್ರಭು ಎಂದು ಮೆರೆದು ಕೊನೆಗೆ ವಿಭುವಾಗಿ 


“ದೇವರೇ ಗತಿ” ಎಂದು ಒಪ್ಪಿಕೊಂಡು ಎಲ್ಲ 


ದೇವಾಲಯಗಳಲ್ಲಿ ಮಳೆಗಾಗಿ ಪ್ರಾರ್ಥಿಸಲು ಆದೇಶಿಸಿದೆ. ಮಳೆ ಇಲ್ಲ-ನೀರಿಲ್ಲ 
ನೀರಿಲ್ಲ-ಬೆಳೆ ಇಲ್ಲ ಬೆಳೆ ಇಲ್ಲ ಜನ-ಜಾನುವಾರುಗಳಿಗೆ ಮೇವಿಲ್ಲ ಜನರೇನೋ 


ಜಾನುವಾರುಗಳನ್ನು ಕೊಂದು ತಿಂದಾರು, ಪಾಪ! ಜಾನುವಾರುಗಳು ಯಾರನ್ನು 


ಕೊಲ್ಲುವುದು? ಏನನ್ನು ತಿನ್ನುವುದು? ಏನು ಕುಡಿಯುವುದು? 


ಬರದ ಬವಣೆ ವಿಪರೀತವಾದಾಗ ಮಾತ್ರ ದೇವರು ಬೇಕು. “ಸಂಕಟ 
ಬಂದಾಗೆ ವೆಂಕಟರಮಣ” ಎಂದಂತೆ, ಕರ್ನಾಟಕ ಸರ್ಕಾರದ ಕೆಲವು 
ಮಂತ್ರಿಗಳಿಗೆ ದೇವರ ಮೆಔ ಕೋಪ ಇದ್ದದ್ದು ಸರಿಯೋ ತಪ್ಪೋ ಅಂತು ಒಟ್ಟಾರೆ 
ಸರ್ಕಾರವೇ “ದೇವರೇದಿಕ್ಕು” ಅಂತ ಒಪ್ಪಿಕೊಂಡಿತಲ್ಲ! 


“ಆಪೋವಾ ಇದಗಂ ಸರ್ವಂ” ಅಂತ ಶೃತಿ ಹೇಳುತ್ತದೆ. “ನೀರೇ 
ಎಲ್ಲವೂ ಆಗಿದೆ” ಎಂತಹ ಸತ್ಯದ ಮಾತು. ನೀರಿಗಾಗಿ ದಕ್ಷಿಣದ ರಾಜ್ಯಗಳ 
ಕಿತ್ತಾಟ ಕಂಡು ಮಳೆ ಮತ್ತು ನದಿಗೆ ವಾಕರಿಕೆ, ಬೇಸರಿಕೆಯಾಗಿ 
ತಲೆಮರೆಸಿಕೊಂಡಿವೆ. ಕಾವೇರಿಗೆ ಕಾವು ಏರಿ ಬಾಯಾರಿದ್ದಾಳೆ. ಇನ್ನು ಜನ 
ನೀರಿಗಾಗಿ ಬಾಯಾರಿ, ಕುಡಿಯುವ ನೀರೂ ಅಭಾವವಾಗಿ, ಬರಬಡಿದಿದೆ. 


ಮಳೆಗಾಗಿ ಉದಯ ಸೌರಭವೂ ಪ್ರಾರ್ಥಿಸುತ್ತಿದೆ. “ಮನ್ನಿಸು ಮನ್ನಿಸು 

ಮಕ್ಕಳ ತಪ್ಪುಗಳನ್ನೆಲ್ಲ , ಮುನಿಯದೆ ಕ್ಷಮಿಸಿ ಸುರಿಸು ಮಳೆಯ, ತಂದೆಯೇ” 

4 ಪ್ರಾರ್ಥಿಸೋಣ. ನಿಶ್ವಲ್ಲಶ "ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ, 

ಭಗವಂತನಲ್ಲಿ ನೀರಿಗಾಗಿ, ಕಾಸಿಗಾಗಿಯಲ್ಲ ಪ್ರಕೃತಿ ತನ್ನಜಾಡನ್ನು ಹಿಡಿಯಲು 

ಬಿಡಿ. ಜಾಡನ್ನು ಮಾನವ ಬದಲಾಯಿಸಿದಾಗ ಜಾ ಕಾರ್ಡ ಅವನೇ 
. ಭಾರತದಲ್ಲಿ ಭಾರೀ ನೀರಾವರಿ ಯೋಜನೆ ನದಿ ಸಂಪ 


ಟಿ.ಪಿ. ಕೈಲಾಸಂ ನಾಟಕವೊಂದರಲ್ಲಿ “ನೀರಿಲ್ಲದೆ ನೀರು 
ಕುಡಿಸುತ್ತಿದ್ದಾನಲ್ಲೋ' ಕೊನೆಯವಾಕ್ಯ. ಪರದೆ ಬೀಳುತ್ತದೆ ನಿಧಾನವಾಗಿ. 
“ಭಗವಂತ; "ನೀರಿಲ್ಲದೆ ನೀರು ಕುಡಿಸಬೇಡವೋ” ಅಂತ 'ಬೇಡಿಕೊಳ್ಳೋಣ. 
ಮಳೆ ಬಂದರೆ ಎಲ್ಲರೂ ಕೂಡಿ, ಜಾಳುವುದನ್ನು ಕಲಿಯೋಣ. ಎಂದೋ ಆದ 
ಒಪ್ಪಂದ ಇಂದೂ ಜಾರಿಯಲ್ಲಿದೆ ಎನ್ನುವುದು. ಬಿಟ್ಟು ಸದ್ಯದ ಪರಿಸ್ಥಿತಿಯಲ್ಲಿ 
ಎಲ್ಲರಿಗೂ ನ್ಯಾಯ ಸಮ್ಮತವಾದ ಒಪಂದವಾಗಲಿ ವಿ ಸೌರಭದ ಆಶೆ. 
ನಮ್ಮ ಪ್ರಾ ರ್ಥನೆ “ಸಬ್‌ಕೊ ಸನ್ನತಿ ಹೇ ; ಭಗವಾನ್‌”. 


ಶ್ರೀವತ್ಸ 


ಸಂಪಾದಕರು 


ಬೆಂಗಳೂರು ಮಹಾನಗರಪಾಲಿಕೆ ಆಯುಕರೊಂದಿಗೆ ಭೇಟಿ 


ಉದಯ ಸೌರಭ 


ಅಧ್ಯಕ್ಷರ ಅವಿಶಿಕಿ 42 


ಸಮ್ಮ ಗುರಿ “ಗೌರಿಶಂಕರ” ವಾಗಅ 


ಭಾರತದ ಕಿರೀಟ ಪ್ರಾಯ ಗೌರಿಶಂಕರ ಪರ್ವತ ಆರೋಹಣಕ್ಕೆ 
ಇದು ಸುವರ್ಣ ಮಹೋತ್ಸವ ವರ್ಷ. ನಮ್ಮ ದೇಶದ ಸಾಂಸ್ಕೃತಿಕ ಕ್‌ 
ಶಿಖರ ಹಿಮಾಲಯ ಶ್ರೆ ಣಿ. ದೇಶಕ್ಕೆ ಅಧ್ಯಾತ್ಮಿಕವಾಗಿ, ಜೀವಜಲಜನನ 
ಕೇಂದ್ರವಾಗಿ, ನೈಸರ್ಗಿಕ. ಗಡಿಯಾಗಿ, ಪ್ರಕೃತಿಯ ಸಮತೋಲನದ ರಕ್ಷಕನಾಗಿ 
ಸದಾ ಪೂಜನೀಯ. ಹಿಮಾಲಯದ ತುತ್ತತುದಿ ಗೌರಿ ಶಂಕರ ಪರ್ವತ 
ಸಾಹಸಿಗರನ್ನು ಸದಾ ಕೈ ಬೀಸಿ ಕರೆಯುತ್ತದೆ. 


ಸಂಘದ ಕಾರ್ಯ ಕಲಾಪಗಳಿಗೂ ಇದು ಮಹತ್ವದ ಸಂದರ್ಭ. 
ಜೂನ್‌ 12ಕ್ಕೆ ನಲ್ವತ್ತರ ಹರೆಯಕ್ಕಡಿಯಿಡುತ್ತಿರುವ ನಮಗೂ, ಇದು ನಿತ್ಯ 
ನಿರಂತರ ಹೋರಾಟ, ಸಮಾಜ ಸೇವೆ ಎಂಬುದು ಎಲ್ಲರ ನಿಷ್ಠಲ್ಲಶ ಸಹಕಾರದ 
ಪ್ರತೀಕ. 


ನಾವು ಗುರುತಿಸಿದ ಗುರಿಯತ್ತ ನಡೆದಿದ್ದೇವೆ. ಮೈಲಿಗೊಂದು' 
ಹೆಜ್ಜೆಯಂತೆ 39 ಹೆಜ್ಜೆ ಹಾಕಿದ್ದೇವೆ. ಗುರಿತಲುಪಲು ನಮ್ಮ ಜೀವನವೆಲ್ಲ 


ಸಾಲದು. ಮುಂದಿನ ಪೀಳಿಗೆಗೆ ತಲುಪುವ ಆಸೆ ಇದೆ. 


ಸಂಘದ 40ನೆಯ ವಾರ್ಷಿಕೋತ್ಸವ ಕುರುಹಾಗಿ ಎಂದಿನಂತೆ ಈ 
ಕಾಲಘಟ್ಟದಲ್ಲೂ ಸಾಹಿತ್ಯಕ - ಸಾಂಸ್ಕೃತಿಕವಾಗಿ ಮಹತ್ವದ ಯೋಜನೆ 
ಕೈಗೆತಿಕೊಳ್ಳಲಾಗಿದೆ. “ಬೆಂಗಳೂರು ದರ್ಶನೆ' ಗ್ರಂಥ ಪ್ರಕಟಣೆ ಯೋಜನೆಗೆ 
ಎವಿಧ ಕ್ಷೇತ್ರಗಳ ತಜ್ಞರ ಪರಿಣಿತಿ, ಸಲಹೆಗಳನ್ನು ಸ್ವೀಕರಿಸುತ್ತಾ ಗ್ರಂಥ 
ಸಂಪಾದಕ ಮಂಡಲಿ ಶಿಸಿನಿಂದ ಕಾಲಬದ್ಧವಾಗಿ ಆಕರ ಗ್ರಂಥಕ್ಕೆ ಆಕಾರ 
ನೀಡುತ್ತಿದೆ, ಸರಕಾರದ ವತಿಯಿಂದ ಗ್ರಂಥಕ್ಕೆ ಅಧಿಕೃತ ಮಾಹಿತಿ 
ಒದಗಿಸಿಕೊಡಲು ನಿಯೋಗವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾಹಿತಿ 
ನೆರವು ಕೋರಿ ಮನವಿ ಸಲ್ಲಿಸಿದೆ. ಬೆಂಗಳೂರು ಮಹಾನಗರ ಪಾಲಿಕೆ 
ಮೇಯರ್‌ ಹಾಗೂ ಆಯುಕ್ತರನ್ನು ಭೇಟಿ ಮಾಡಿ ಅವರಿಗೂ ಮಾಹಿತಿ 
ನೆರವುಕೋರಿ ಮನವಿ ಮಾಡಲಾಗಿದೆ. ಎಲ್ಲರೂ ಸಕಾರಾತ್ಮವಾಗಿ ಸ್ಪಂದಿಸಿದ್ದಾರೆ. 


ಒಟ್ಟಾರೆ ಸುಮಾರು 1000 ಪುಟಗಳ 100ಕ್ಕೂ ಹೆಚ್ಚು ವಿಷಯ 
ಎಭಾಗಗಳ ಈ ಗ್ರಂಥ ಬೆಂಗಳೂರಿನ ಸಮಗ್ರ ಚಿತ್ರಣ ನೀಡುವ, ಮುಂದಿನ 
ಎರಡು-ಮೂರು ದಶಕಗಳ ಕಾಲ ಬೆಂಗಳೂರಿನ ಆಧಾರ ಗ್ರಂಥವಾಗುವ 
ಎಲ್ಲಾ ಲಕ್ಷಣಗಳೂ ರೂಪುಗೊಳ್ಳುತ್ತಿದೆ. 


ಎಂದಿನಂತೆ ಹಿರಿಯರ ಸದಾಶಯ, ಕಿರಿಯ ಕ್ರಿಯಾಶಕ್ತಿ ನಮ್ಮೊಂದಿಗಿದೆ. 


ಹಿಂದಿನಂತೆಯೇ ದೊಡ್ಡ ಯೋಜನೆಗಳನ್ನು ರೂಪಿಸಿ ನಿರೂಪಿಸೋಣ, ನಮ್ಮ 


ಗುರಿ ಗೌರಿಶಂಕರದ ಶಿಖರವಾಗಿರಲಿ 
ಎಲ್ಲರೂ ಬನ್ನಿ, ಹಿರಿದಾದುದನ್ನು ಸಾಧಿಸೋಣ 


— ಎನ್‌.ಆರ್‌. ಚಂದ್ರನ್‌ 
ಅಧ್ಯಕ್ಷರು 


ಏಪ್ರಿಲ್‌ - ಜೂನ್‌ - 2003 


ಹೀಗೊಂದು ಕಥೆ, ಯಾಕೆ ವ್ಯಥೆ ? 


ಒಬ್ಬ ಬಡ ರೈತ, ಆತನಿಗೆ ಊರಾಚೆಯ ಬೆಟ್ಟದ ಮೇಲೆ 
ಮೋಹ. ಅದನ್ನು ಹತ್ತಿಯೇ ತೀರಬೇಕೆಂಬ ಛಲ. ಬಹಳಷ್ಟು ಬಾರಿ 
ಆತನಿಗೆ ಛಲ ಪೂರೈಸಿಕೊಳ್ಳಲಾಗಿರಲಿಲ್ಲ. ಹಿಂದಿನ ಬಾರಿ ಲಾಟೀನು 
ಇಲ್ಲಎಂಬ ಕಾರಣಕ್ಕೆ ಆತ ಹೋಗಲಾಗಿರಲಿಲ್ಲ. 


ಈ ಬಾರಿ ಒಂದು ಲಾಟೀನನ್ನು ಆತ ಸಂಪಾದಿಸಿದ್ದ. 
ಮಾರನೆಯದಿನ ಬೆಟ್ಟ ಹತ್ತಲೇ ಬೇಕೆಂಬ ಉತ್ಪಾಹದಲ್ಲಿ ತ 
ಅರ್ಧರಾತ್ರಿಯಲ್ಲೆ ತಯಾರಾಗಿ, ಲಾಟೀನನ್ನು ಹಿಡಿದು ಊರಾಚೆ 
ಬೆಟ್ಟದಡಿಗೆ ಬಂದನು. ನೋಡಿದರೆ ಆಗ ನೆನಪಾಯ್ತು, 
ಅಮಾವಾಸ್ಯೆ, ಆಗಸದಲ್ಲಿ ಚಂದ್ರನಿಲ್ಲ ಭುವಿಯಲ್ಲಿ ಬೆಳಕಿಲ್ಲ. ಬೆಟ್ಟ 
ಏರಲು ಅರ್ಧದಿನ ಬೇಕು, ಬಿಸಿಲೇರುವ ಮುನ್ನ ಬೆಟ್ಟದ ತುದಿ 
ತಲುಪೋಣ ಎಂದರೆ, ಅರ್ಧರಾತ್ರಿ ಕೈಲಿರುವ ಲಾಟೀನಿನ 
ಬೆಳಕಿನಲ್ಲಿ ಹತ್ತು ಹೆಜ್ಜೆಯ ಆಚೆ ಏನೂ ಕಾಣುತಿಲ್ಲ, ಕಂಗಾಲಾಗಿ 
ಕುಳಿತ. 

ಸ್ವಲ್ಪ ಹೊತ್ತಿಗೆ ಊರಾಚೆ ಒಬ್ಬ ವೃದ್ಧ ಚಿಕ್ಕ ಲಾಟೀನನ್ನು 
ಹಿಡಿದು ಬರುತ್ತಿದ್ದ, ಎರಡು ಹೆಜ್ಜೆ ದೂರಕ್ಕಷ್ಟೇ ಅದು 
ಬೆಳಕನ್ನೀಯುತ್ತಿತ್ತದು. ಈತ ಹೋಗಿ ವೃದ್ಧನಿಗೆ ತನ್ನ ಸಮಸ್ಯೆ 
ಹೇಳಿಕೊಂಡ. ಕೇಳಿ ವೃದ್ಧ “ಮಗೂ, ನಿನ್ನ ಲಾಟೀನಿನ ಬೆಳಕು 


, ನಿನಗೆ ಹತ್ತು ಹೆಜ್ಜೆಯ ದಾರಿ ತೋರುತ್ತಿದೆ. ನೀನು ಇಡುವ ಪ್ರತಿ 


ಹೆಜ್ಜೆಯೆಲ್ಲೂ ಮುಂದಿನ ಹತ್ತು ಹೆಜ್ಜೆ ದಾರಿ ಕಾಣುತ್ತದೆ ಹೀಗಾದಾಗ 
ಈ ಬೆಳಕಿನಲ್ಲಿ ಭೂಮಿಯನ್ನೆ ಸುತ್ತಬಹುದು ಹೋಗು ಬೆಟ್ಟಹತು' 
ಎಂದು ಹುರಿದುಂಬಿಸಿದ. | 
ಬಿಸಿಲೇರುವ ಮುನ ಬೆಟವನೇರಿದ ಆ ರೆತ. 
ಷ್ಠ ಊಟ ಈ ೦ ಲ 


ನಮ್ಮ ಕೈಲಿರುವ ಲಾಟೀನು ಖಂಡಿತವಾಗಿ ನಮಗೆ ದಾರಿ 
ತೋರುತ್ತಿರುತ್ತದೆ. ಅದನ್ನು ನಂಬಿ ಮುಂದಡಿಯಿಡುವ ಧೈರ್ಯ 


ನಮಗೆ ಬರಬೇಕಷ್ಟೆ 


ಸಂಘದ ಸಂವಹನ ಮಾಧ್ಯಮ 
ದೂರವಾಣಿ : 989 - 6601831 


E-mail : 
udayabhanu_kalasangha@yahoo.co.in 
narasimha_udayabhanu@yahoo.co.in 


ದಯವಿಟ್ಟು ಗಮನಿಸಿ 


ಯು. (3) ಏಪ್ರಿಲ್‌ - ಜೂನ್‌ - 2003 


1965 - 2003 ಸಾಧನೆಯ ಪಥದ ಹ(ಅ)ರಿವು 


ನ ಸ್ಯ ತೆ ತ್‌್‌ ಡ್ನ! ಡಿ ತ 2 

ಎ-ಬ: ಸೂರ್ಯನಾರಾಯಣ, ಚಡಗ, ಪಂಡಿತ ಶಿವಮೂರ್ತಿ ಶಾಸ್ತ್ರೀ, ಪೌರಸೌಲಭ್ಯಗಳ ಅಭಿವೃದ್ಧಿಗಾಗಿ ಬೆಂಗಳೂರು ನಗರಸಚಿಯೊಂದಿಗೆ ರುದ 
ಜಿ.ಎಸ್‌. ಶಿವರುದ್ರಪ್ಪ ಹ.ವೆಂ. ನಾಗರಾಜರಾವ್‌, ಸಿ.ಆರ್‌. ಕಮಲ ಹಂಪನಾ ಸಭೆ, ಅಂದಿನ ಆಡಳಿತಾಧಿಕಾರಿ ಶ್ರೀ ಎನ್‌. ಲಕ್ಷ್ಮಣ್‌ರಾವ್‌ ಅವರೊಂದಿಗೆ ನಗರಪಾಲಿಕೆ 
(4-9-1968) ಅಧಿಕಾರಿಗಳು ಮತ್ತುಸಂಘದ ಪ ಪದಾದಿಕಾರಿಗಳು - 39-8-1977 


ಷಾ 
400% 


ಓ' 


ಶಿ ತ! 
ವರಿಗೆ ಅಭಿನಂದನೆ “ಆಸ್ಚಾದ' ಗ್ರಂ 


ಚಾ - ಬು ದ್‌ A 
ಆಳದ ಳೆನಳತತಳ್‌ ಳ್‌ ಲಳ 


ied = FS ಕಾಡೆ ಇಷ್ಟ ಜತನ್‌ ತತಾ 


ಆಜ ಬರ ತಾರ ಬ್ರಾ ಆಳ್‌ ಸಮಾಜ 


95೫ ಎಎನಿರಾ 


3 ಪ್ರಕೋಪ ಪರಿಹಾರ ನಿಧಿಗೆ A 


- ಅಭಿನಂದಿಸಿ ಹುರಿದುಂಬಿಸಿದ ಹಿರಿಯರ ಸಾ ಬರ ಹೆ ನಿಧಿಗೆ ಮುಖ್ಯ ಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿಗೆ ನೀಡಿಕೆ 


| ನ್‌ "೨೦೦೩ ನೇತ್ರ ಚಿಕಿತ್ಸೆ ಫಲಾನುಭವಿಗಳು 
ಪ್ರತಿನಿತ್ಯ ಉಚಿತ ವೈದ್ಯಕೀಯ ಸಲಹೆ - ಔಷದೋಪಚಾರ ಯೋಜನೆ ಉದ್ಭಾಟನೆ ದಿ॥ ಡಾ| ಬೃಂದಾ ಸತೀಶ್‌ ಅವರಿಂದ ದತಿನಿಧಿ  ಚಿಕಿತ್ಸೆಫ 


ಉದಯ ಸೌರಭ (4) 


ರಾಷ್ಟ್ರಪ್ರಶಸ್ತಿ ಪುರಸ್ಕೃತ ಶ್ರೀ ಬಿ.ವಿ. ನಾಗರಾಜು ಮತ್ತುಗೌರವ ಅಧ್ಯಾಪಕರಿಗೆ 
ಅಭಿನಂದನೆ ಮಾಜಿ ಮುಖ್ಯಮಂತ್ರಿ ಶ್ರೀ ವೀರಪ್ಪಮೊಯಿಲಿ ಅವರಿಂದ 


ಜು 


ಶ್ರಿ 


ಬೆಂ. ಮ. ಪಾ.ತೆರಿಗೆಸ್ಟಾ ಸಮಿತಿ ಅಧ್ಯಕ್ಷರಾ 
ಪ ಅವರಿಂದ 


ಶ್ರಿ 


ಇ ಬ, 


ಗ್ರಾಮಾಂತರ ಶಿಕ್ಷಣ ಪ್ರಸಾರ - ದೇವನಹಳಿ 


ಏಪ್ರಿಲ್‌- ಜೂನ್‌- 2003 


ಸಂಸದ ಶ್ರೀ ರೆಹಮಾನ್‌ ಖಾನ್‌ ಅವರಿಂದ 
ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಕೊಡುಗೆ 


ಡಾ॥ ಅ.ನ.ಕೃ, ಸ್ಥಾರಕ 
ಅಂತರ ಕಾಲೇಜು ಮತ್ತು ನಾಮರಾಮಯ್ಯ ಶೆಟ್ಟಿ ಕ 
ಮತಿ ಟಿ. ರಾಮಲಕ್ಷ್ಮಮೃಸ್ಥಾರಕ ಅಂತರ ಪ್ರೌಢಶಾಲಾ 
ಚರ್ಚಾಸ್ಪರ್ಧೆ - ಪರ್ಯಾಯ ಪಾರಿತೋಷಕ ನೀಡಿಕೆ 


೪ 


ತರಗತಿ ಸಮಾರೋಪ - ಅಧ್ಯಾಪರಿಗೆ ಗೌರವ ಸಮರ್ಪಣೆ 


EU 


RN ಹಾಲ ಇಷಾ: ಶಾ 


ಉದಯ ಸೌರಭ 


ಏಪ್ರಿಲ್‌- ಜೂನ್‌- 2003 


ಪಂ ಸೂರ್ಯ ಸಾಥ್‌ ಕಾಮತರು 


ಡಾ।। ಸೂರ್ಯನಾಥ ಕಾಮತರ ಜನನ ಗಂಡುಮೆಟ್ಟಿದ ನೆಲ 
-ಪರಶುರಾಮನು ನಡೆದಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 
1937ರಲ್ಲಿ ಪ್ರಾಥಮಿಕ ಮತ್ತು ಪೌಢವಿದ್ಯಾಭ್ಯಾಸ ಬಂಟ್ವಾಳದಲ್ಲಿ 
ಮಂಗಳೂರಿನಲ್ಲಿ ಇಂಟರ್‌ಮಿಡಿಯೇಟ್‌. ಧಾರವಾಡದಲ್ಲಿ ವಿದ್ಯಾಭ್ಯಾಸದ 
ಮುಂದುವರಿಕೆ. 1959ರಲ್ಲಿ ಸ್ನಾತಕೋತ್ತರ ಪದವಿ, ಹೆಸರಾಂತ ಇತಿಹಾಸಜ್ಞ 
| ಡಾ॥ ಬಿ.ಎ. ಸಾಲೆತ್ತೋರರು ಇವರ ಗುರು. ಇತಿಹಾಸದಲ್ಲಿ ಪಿ.ಹೆಚ್‌.ಡಿ. 
ಪಡೆಯುವ ಹುಮ್ಮಸ್ಸು ಮುಂಬಯಿ ವಿಶ್ವವಿದ್ಯಾಲಯದಲ್ಲಿ “ವಿಜಯನಗರದ 
ಕಾಲದಲ್ಲಿ ತುಳುನಾಡು” ಸಂಶೋಧನೆಗೆ ಪಿ.ಹೆಚ್‌.ಡಿ. ಪದವಿ 


ಸಾಹಿತ್ಯ, ಸಂಶೋಧನೆ, ಇತಿಹಾಸ ಮಮತೆ, ಪ್ರೌಢವಿದ್ಯಾಭ್ಯಾಸ 
ಸಂದರ್ಭದಲ್ಲಿ "ಮಿತ್ರವಾಣಿ' ಕೈ ಬರಹ ಪತ್ರಿಕೆಗೆ ಸಂಪಾದಕ. ಕಾಲೇಜು 
ಎದ್ಯಾರ್ಥಿಯಾಗಿದ್ದಾಗಲೇ “ಬೆಳಗಿದ ತಾರೆಗಳು” ಕಥಾಸಂಕಲನದ ಪ್ರಕಟಣೆ. 
ಇವರು ಸಾಹಿತ್ಯಲೋಕದಲ್ಲಿ ದಾಖಲೆಯಾದಂತೆ, ಪತ್ರಿಕೋದ್ಯಮದಲ್ಲಿ 
ಕೈಯಾಡಿಸಿ ಸ್ಟೆ ಎನ್ನಿಸಿಕೊಂಡವರು. ಮುಂಬಯಿಯ "ಫ್ರೀ ಪ್ರೆಸ್‌ ಜರ್ನಲ್‌', 
ಉತ್ಥಾನ, ಪ್ರಜಾವಾಣಿಯಲ್ಲಿ ಸೇವೆ, ಪತ್ರಿಕೋದ್ಯಮದಲ್ಲೂ ಗಟ್ಟಿಯಾಳು. 


ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಉಪನ್ಯಾಸಕರಾಗಿ, 
ರೀಡರ್‌ ಆಗಿ ಕೆಲಸ. ವಿದ್ಯಾರ್ಥಿಗಳ ಮೇಲೆ ಇವರ ಪ್ರೀತಿ, ಪ್ರಭಾವ 
ಅಚ್ಚಳಿಯದ್ದು. ವೃತ್ತಿ ಯಾವುದಾದರೇನು? ಇವರ ಪ್ರವೃತ್ತಿ ಸಾಹಿತ್ಯದ 
ಒಲವಿನತ್ವ ಥೇಮ್‌ನಿಂದ ಗಂಗೆಯವರೆಗೆ, ಕೃಷ್ಣದೇವರಾಯ, ಮುಳ್ಳಿನಹಾದಿ, 
ಈಸಿ ಜಯಿಸಿದರು, ಇವು ಕಾಮತರ ಕೆಲವು ಕಾದಂಬರಿಗಳು, ಇತಿಹಾಸ 
ಕಥಾಮಂಜರಿ, ವಿಜಯನಗರದ ಕಥೆಗಳು ಇತ್ಯಾದಿ ಏಳು ಕಥಾಸಂಕಲನಗಳು 
ಪ್ರಕಟ, ಇತಿಹಾಸಕಾರರಾದ ಕಾಮತರ ಭಾರತೀಯ ಸಂಸ್ಕೃತಿಯನ್ನು ಕುರಿತಂತೆ 
ಇಂಗ್ಲೀಷಿನಲ್ಲಿ ಬರೆದ ಕೃತಿ ಘನಂದಾರಿ ಕೆಲಸ. 


ಕಾಮತರು ಮಧ್ಯಕಾಲೀನ ಮತ್ತು ಆಧುನಿಕ ಕರ್ನಾಟಕದ 
ಇತಿಹಾಸದಲ್ಲಿ ಪರಿಣಿತಿಯುಳ್ಳವರು. ಮೂರು ಸಂಪುಟಗಳ 1850ರ 
| ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೃತಿಗಳನ್ನು 
ಒಳಗೊಂಡಿದೆ. ಇದೊಂದು ಬರಿಯ ಹೋರಾಟದ ವರದಿಯಾಗದೆ ಒಂದು 
ಶತಮಾನದ ಜನಜೀವನದ ಏಳು-ಬೀಳು, ಬಾಳು-ಬದುಕು, ಬವಣೆಗಳ 


ದಾಖಲಿ. 


ಇವರ ಸೇವಾಕ್ಷೇತ್ರ ಹಲವಾರು, ಬಹುಮುಖವುಳ್ಳದ್ದು 1981 ರಿಂದ 
1995ರವರೆಗೆ ರಾಜ್ಯಸರ್ಕಾರದ ಗೆಜೆಟೀಯರ್‌ನ ಮುಖ್ಯ ಸಂಪಾದಕರಾಗಿ 
ಹಲವಾರು ಗೆಜಿಟ್‌ಗಳನ್ನು ಸಂಪಾದಿಸಿದ್ದಾರೆ ಕೆಲಕಾಲ ಪತ್ರಾಗಾರ ಇಲಾಖೆಯ 
ನಿರ್ದೇಶಕರಾಗಿಯೂ ಕೆಲಸಮಾಡಿದ್ದಾರೆ. 


ಮಿಥಿಕ್‌ ಸೊಸೈಟಿಯ ಪ್ರತಿಷ್ಠಿತ ತ್ರೈಮಾಸಿಕದ 1977 ರಿಂದ 
ಸಂಪಾದಕರಾಗಿ ಅಲ್ಲದೆ 1993 ರಿಂದ ಅದರ ಅಧ್ಯಕ್ಬ. ಕರ್ನಾಟಕದ 
ಇತಿಹಾಸ ಅಕಾಡೆಮಿಯ ಅಧ್ಯಕ್ಷತೆ, ಕಲ್ಕತ್ತದ ರಾಜಾರಾಮಮೋಹನರಾಯ್‌ 
ಗ್ರಂಥಾಲಯ ಪ್ರತಿಷ್ಠಾನದ ಅಧ್ಯಕ್ಷತೆ, ಇವರ ದಕ್ಷತೆಗೆ ಕುರುಹು. ದೆಹಲಿಯ 
ಐ.ಸಿ.ಎಸ್‌.ಆರ್‌.ನ ಸಸ್ಯ. 


ಇತಿಹಾಸದ ಸಂಶೋಧಕ, ಸಾಹಿತಿಗಳಾಗಿ ಸುಮಾರು ಅರವತ್ತಕ್ಕೂ 
ಹೆಚ್ಚು ಕೃತಿ ರಚನೆ-ಸಂಪಾದನೆ-ಭಾಷಾಂತರಗಳ ಮೂಲಕ ಕನ್ನಡ ಸಾಹಿತ್ಯದ 
ಕಣಜವನ್ನು ತುಂಬಿದ್ದಾರೆ. ಇವರ ವಿದ್ವತ್‌ ಪೂರ್ಣವಾದ ಲೇಖನಗಳು 
ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟ, ದೂರದರ್ಶನದಲ್ಲಿ“ ಒಂದಿಷ್ಟು ಇತಿಹಾಸೆ' 
ಪರಿಚಯಸಿ ಎಲ್ಲರಿಗೂ ಇವರು ಚಿರ ಪರಿಚಿತರು. 


ಶ್ರೀ ಆದಿಚುಂಚನಗಿರಿ ಮಠದ ಆಶ್ರಮದಲ್ಲಿ ಒಕ್ಕಲಿಗರ ಪ್ರಾಚೀನ 
ಇತಿಹಾಸದ ಐದು ಅಧ್ಯಾಯಗಳನ್ನು ಬರೆದು ಅತ್ಯುಪಯುಕವಾದ 
ಕೆಲಸಮಾಡಿದ್ದಾರೆ. 


ಶ್ರೀವತ್ಸ 


ಇವರಿಗೆ ಸಂದ ಗೌರವ ಪ್ರಶಸ್ತಿಗಳು ಹಲವಾರು. 1973ರಲ್ಲಿ 
ಕರ್ನಾಟಕ ಇತಿಹಾಸ ಕೃತಿಗೆ ರಾಜ್ಯ ಸಾಹಿತ್ಯ ಆಕಾಡೆಮಿಯ ಪ್ರಥಮ 
ಬಹುಮಾನ “ಜಾನ್‌ ಫ್ಲೀಟ್‌ ಜೀವನ ಮತ್ತು ಕಾರ್ಯ” ಗ್ರಂಥಕ್ಕೆ 
ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನ ಬಹುಮಾನ, ಕರ್ನಾಟಕ 
ತುಳು ಸಾಹಿತ್ಯದ ಅಕಾಡೆಮಿಯ ವಾರ್ಷಿಕ ಬಹುಮಾನ ಮತ್ತು ಪ್ರಶಸ್ತಿಗಳು 
ಇವರನ್ನು ಅರಸಿ ಬಂದಿವೆ. ಸಂಘ, ಸಂಸ್ಥೆಗಳ ಸನ್ಮಾನಗಳು ಇವರತ್ತ 
ಹಲವಾರು. 


ಇವರ ಸಮಗ್ರ ಸೇವೆಯನ್ನು ಗುರುತಿಸಿ ಆದಿಚುಂಚನಗಿರಿ 
ಮಹಾಸಂಸ್ಥಾನ ಮಠದಿಂದ ಇವರಿಗೆ “ಚಂಚು ಶ್ರೀ” ಪ್ರಶಸ್ತಿಯನ್ನು ನೀಡಿ 
ಗೌರವಿಸಿದೆ, ಬೆಂಗಳೂರು ಹಾಗೂ ಕೆಂಪೆಗೌಡ ವಂಶಸ್ಥರು 
ಸಂಶೋಧನೆಯನ್ನು ಮಾಡಿ ಪ್ರಕಟಿಸಿದ ಇವರನ್ನು ಬೆಂಗಳೂರು ನಗರಪಾಲಿಕೆ 
"ಕೆಂಪೆಗೌಡ ಪ್ರಶಸಿ ನೀಡಿಲ್ಲದ ಕೊರತೆಯನ್ನು ಸರಿಪಡಿಸಿಕೊಂಡು ತುಂಬಲಿ 
ಎಂದು ಸೌರಭದ ಆಸೆ. 


ಕಾಮತರು ಸಾರಸ್ವತರೂ ಹೌದು, ಸಾರಸತ್ವರೂ ಹೌದು. ಇವರ 

ಸರಳ ಸಜ್ಜನಿಕೆ ಯುವಕರಿಗೆ ಮಾರ್ಗದರ್ಶನ ನಿಚ್ಚಳ, ಸಾರಸ್ವತ ಲೋಕದಲ್ಲಿ 
ಇಂತಹವರು ವಿರಳ, ಇವರು ನಮ್ಮ ನಾಡಿನ ಸಂಪನ್ನರು. ಇವರಿಗೆ ನಮನ. 
ಈ 


ಉದಯ ಸೌರಭ 


ಪರಿಸರದ ಪರಿಭಾಷೆ ಬಹಳ ಹಿರಿದಲ್ಲ ಇಂದು ಧಂದೆಯಾಗಿ 
ಸೀಮಿತವಾಗಬಹುದಾದ ಅಪಾಯವಿರುವ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ 
ಜವಾಬ್ದಾರಿ, ಆಗಬೇಕಾದ ಅವಶ್ಯಕತೆ ಇದೆ. 


ಭೂಮಿ ಬಿರಿದ ಬರ ದೈವ ಸೃಷ್ಟಿಯೇನಲ್ಲ ನಮ್ಮ ಸೃಷ್ಟಿಯೇ. 
ಭೂಮಿಯನ್ನು ಬಗೆದು; ಬೋರ್‌ವೆಲ್‌ ಕೊರೆದೆವು, ಬೆಂಗಳೂರಿನಾದ್ಯಂತ 
ನೂರಾರು ಕೆರೆ ಕಟ್ಟೆಗಳಿದ್ದ ಊರ ತುಂಬಾ ಹಸಿರಿದ್ದ ಮೇ ತಿಂಗಳ 
ಮಧ್ಯಭಾಗದಲ್ಲೂ ತಂಗಾಳಿ ಬೀಸಿ, 
ಹವಾನಿಯಂತ್ರಿತ ನಗರ ಬೆಂಗಳೂರೆಲ್ಲಿ? ಸಂಕ್ರಾಂತಿಗೆ ಮೊದಲೇ 
ಜನವರಿಯಲ್ಲೆ ಬಿಸಿಯೇರಿಸುವ ಬೆಂಗಳೂರೆಲ್ಲಿ? ಏಕೆ ಹೀಗಾಯಿತು? 
ನಗರಾಭಿವೃದ್ಧಿ ಎಂದರೆ ಇದೇ ಏನು? 


ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂದು ಹೆಸರು ಪಡೆದ 


ಆಯಿತು, ಧರ್ಮಾಂಬುಧಿ ಕೆರೆ ಬಸ್‌ಸ್ಟಾಂಡ್‌ ಆಯಿತು, ಜಕ್ಕರಾಯನ ಕೆರೆ, 
ಚೆನ್ನಮ್ಮನ ಕೆರೆ ಮೃದಾನಗಳಾಯಿತು, ದೇವನಹಳ್ಳಿಯ ಕೆರೆ ಏರ್‌ಪೋರ್ಟ್‌ಗೆ 
ಬಲಿ ಆಯಿತು, ಬೆಳ್ಳಂದೂರು ಕೆರೆ ಕಾರಾನೆಗಳ ತ್ಯಾಜ್ಯ ಹರಿಸುವ 
ಕೂಪವಾಯಿತು, ನೂರಾರು ಕೆರೆಗಳು ತಮ್ಮ ಹೆಸರನ್ನಷ್ಟೆ ಉಳಿಸಿ, 
ಲೇಔಟ್‌ ಗಳಾದವು. ರಸ್ತೆಗೆ, ಮನೆಗೆ, ಬಡಾವಣೆಗೆ, ಜನಗಳ ನೆಲ ಮೋಹಕ್ಕೆ, 
ಧನದಾಹಕ್ಕೆ ಬಲಿಯಾದ ಜಲಮೂಲಗಳು ಬರವನ್ನು ಸೃಷ್ಟಿಸಿದೆ, 
ಬೆಂಗಳೂರಿನ ಅಂತರ್ಜಲ ತಳ ಮುಟ್ಟಿದೆ. ಜಲ ಮೂಲಕ್ಕೆ ಹರಿವೇ ಇಲ್ಲ 
ಲಕ್ಷಾಂತರ ದ್ವಿಚಕ್ರ ಸಾರಿಗೆ ವಾಹನಗಳಾದವು. ಊರ ತುಂಬಾ ವಾಹನಗಳ 

ಮಾಲಿನ್ಯ. ತಂತ್ರಜ್ಞಾನ ಬೆಳೆದಿದೆ. ಕಾರ್ಬನ್‌ ಡೈ ಆಕ್ಸೈಡ್‌ ಎಲ್ಲರ 
ಪುಷ್ಪಸಗಳಿಗೂ ತಲುಪಿದೆ. 


ಬೇಡವೇ? ಸುವರ್ಣ ಚತುಷ್ಪಥವಾಯಿತು ಅಧಿಕಾರಿಗಳ ದೂರದೃಷ್ಟಿಯ 
ಕೊರತೆಯೂ, ಬೇಜವಾಬ್ದಾರಿಯೋ ಏನೋ ರಾಷ್ಟ್ರೀಯ ಹೆದ್ದಾರಿಗುಂಟ 
ರಸ್ತೆಯ ಎರಡು ಬದಿ ಹತ್ತು ಅಡಿಗೊಂದರಂತೆ ನೆಡಲಾಗಿದ್ದ ಸಸಿಗಳು ಬೃಹತ್‌ 
ಮರಗಳಾಗಿ, ರಸ್ತೆ ನೆರಳಾಗಿ, ರಸ್ತೆಯಲ್ಲಿ ಸಾಗುವ ವಾಹನಗಳ ಹೊಗೆ 
ಕುಡಿದು, ಮಾಲಿನ್ಯ ತಡೆದು ಆಮ್ಲಜನಕದ ಫ್ಯಾಕ್ಟರಿಗಳಾಗಿ ನಿತ್ಯ 
ಕಾಯಕವೆಸಗುತ್ತಿದ್ದ ಮರಗಳನ್ನು ಯೋಜನೆಯ ಡಾ! ಅರಿವಿದ್ದೂ 


ಈ ಸಂಚಿಕೆಯ ಪ್ರಾಯೋಜಕರು : 


ಮೆ ತಿ 


ಪರಿಸರ ಶುದ್ಧ , ಸ್ಪತ ಸಿದ್ದ : 
ಮಾಅಸ್ಟ ಮಾಸವಸ ಸ್ವಯಂಕುತೆ, ನಿಷಿದ್ದ. 


ಚಳಿಯ 'ಭಾವ ಮೂಡಿಸುತ್ತಿದ್ದ 


ಬೆಂಗಳೂರು ಅದಕ್ಕಾಗಿ ತೆತ್ತ ಬೆಲೆ ಏನು ಗೊತ್ತೆ? ಸಿದ್ದಿ ಕಟ್ಟಿ ಕೆರೆ ಮಾರುಕಟ್ಟೆ 


ವೇಗದ ಯುಗದಲ್ಲಿ ಜಗದ ಮಟ್ಟಕ್ಕೆ ಓಡಿ ಸಾಗಲು ವಿಶಾಲವಾದ ರಸೆ 


ತ್ರಿವೇಣಿ ಅಸೋಸಿಯೇಟ್ಸ್‌ 


ನಂ. 34/4, 1ನೇ ಮಹಡಿ ಗಂಗಪ್ಪ ಕಾಂಪ್ಣೆನ್‌, 
ಡಿ.ಎ.ಜಿ. ರಸ್ತೆ ಬಸವನಗುಡಿ, ಬೆಂಗಳೂರು ದ 560 004 


ಏಪ್ರಿಲ್‌ - ಜೂನ್‌- 2003 


ನೆಡಸದೇ, ಹಾಲಿ ಇರುವ 
ಕಡಿದ 


ಮುಂಚಿತವಾಗಿ ವಿಸೃತ ರಸ್ತೆಯ ಬದಿಗೆ ಸಸಿ 
30-40 ವರ್ಷ ವಯಸಿನ 
ಯೋಜನಾಬ್ರ ಹ್ನರಿಗೇನೆ ನಬೇಕೋ. 


ಹ 


ಮರಗಳನ್ನು 


ಹಿಮಾಲಯದ ತಟದಿಂದ ಹರಿದು ಬರುವ ಗಂಗಾ, ಯಮುನಾ, 
ಬ್ರಹ್ಮಪುತ , ಸಿಂಧೂ, ಕೋಸಿ, ಗಂಡಕಿ, ಹೀಗೇ ಅಸಂಖ್ಯಾತ 
ನದಿಮೂಲಗಳನ್ನು ಸೃಷ್ಟಿಸುವ ಹಿಮಾಲಯದಲ್ಲೇ ಆರೋಹಿಗಳು ತುಂಬಿ 
ಬಂದ ತ್ಯಾಜ್ಯ, ಕಡ್ಡಿಗಳು ಇನ್ನೇನು ಅಪಾಯ ತಂದಿಡುತದೆಯೋ 
ಆಲೋಚಿಸಿ. 

ಬಂದ ಮಳೆಯ ನೀರನ್ನು ಇಂಗಿಸದೆ, ಇದ್ದ ಅಂತರ್ಜಲವನ್ನು 
ಬರಿದಾಗಿಸಿ ಆಕಾಶದಲ್ಲಿ ಮಳೆಯಿಲ್ಲದೇ, ಭೂಮಿಯಲ್ಲಿ ನೀರಿಲ್ಲದೆ ಭವಿಷ್ಯ 
ಎಲ್ಲಿಗೆ ತಲುಪುತ್ತದೆ ಈ ದಶಕದಲ್ಲೇ ನೆಲಕ್ಕಾಗಿ, ತೈಲಕ್ಕಾಗಿ ಎರಡು 
ಮಹಾಯುದ್ದಗಳೇ ನಡೆದಿದೆ, ಮೂರನೆಯ ಮಹಾಯುದ್ದ ಕುಡಿಯುವ 
ನೀರಿಗಾಯೇ ಆಗುತ್ತದೆಯೆ? 


ಕೆ.ಎ. ರಾಧಾಕೃಷ್ಣ 


ಕೇವಲ ಪುಸಕ, ಅಂಕಿ, ಸಂಖ್ಯೆ, ದಾಖಲೆ, ಪದವಿ, ಕೆಲಸಕ್ಕಾಗಿ 
ಗೋಗೆರೆತ ಜೀವನವಿಡೀ ಗುಮಾಸೆಗಿರಿ. - ಇದೇ ಶಿಕ್ಷಣದ ಸಾರಲು 
ಪರಿಸರದ, ನಾಡಿನ ಇತಿಹಾಸದ, ಭೌಗೋಳಿಕ ಮಹತ್ವದ, ಪರಿಸರ ಕಾಳಜಿಗೆ 
ಯಾವುದೇ ಮಾಲ, ಪೂರಿತ ಶಿಕ್ಷಣ ನೀಡದ ವ್ಯವಸ್ಥೆ ನಯಡಿ ಬೆಳೆದ ವಿದ್ಯಾರ್ಥಿ 
ಸಮುದಾಯ ಪರಿಸರವನ್ನು ಪ್ರಾಣಿಸಂಕುಲವನ್ನು ನ ನಂ ನಾಡಿನ ಹಿರಿಯರನ್ನು 
ಹೇಗೆ ಗೌರವಿಸಬಲ್ಲದು? 


ಈ ಎಲ್ಲ ಕೊರತೆಯ ಪರಿಹಾರ ವಿವೇಕದಲ್ಲಿದೆ. ಮಕ್ಕಳಿಗೆ 
ಪರಿಸರಪ್ರೀತಿ, ಪ್ರಾಣಿದಯೆ, ಜಲಮೂಲಗಳ ಮಹತ್ವ, ನೀರಿನ ಸದ್ಬಳಕೆಯ 
ಅವಶ್ಯಕತೆ, ನಾಳಿನ ಒಳಿತಿಗಾಗಿ ಇಂದಿನ ಪರಿಸರದ ಸಂರಕ್ಷಣೆ, ಗಿಡಿ ನೆಟ್ಟು 
ಬೆಳಸುವ ಸತ್ಸಂಪ್ರದಾಯ, ಪರಿಸರದ ಒಟ್ಟಾರೆ ನಿರ್ವಹಣೆ ಸಮಷ್ಟಿ ಪ್ರಜ್ಞೆ 
ಮುಂದಿನ ಜನಾಂಗದಲ್ಲಿ ಜಾಗೃತರಾಗಬೇಕು. ಎದೆಗೆ ವಿಶ್ವವಿದ್ಯಾಲಯಗಳಿವೆ. 
ಎವೇಕಕ್ಕೆ? 


ಹಾಗಾದಾಗ ಮಾತ್ರ ನಂ ಪರಿಸರ ಸುಜಲಾಂ ಸು 
ಶೀತಲಾಂ, ಸಸ್ಯ ಶ್ಯಾಮಲಾಂ ಆಗುತದೆ. 


ಫಲಾಂ ಮಲಯಜ 


ಆಅಉಇಯ ಸೂಾರಭ 


ಎಲ್ಲ ಮನಿ ಸಿನ್ನು ! WW 


ಎ ಇ e 


ಬುದ್ಧ ಬುದ್ಧ ನೀ ನಿದ್ದೆ 

€ ಪಟ್ಟಪಾಡು ಈಗ ನಮಗೆ ಹಾಡು 
ನೀ ಬಂದೆ - ಹೋದೆ 
ವಾಲ್ಚಿಕಿ ವ್ಯಾಸರ ಹಾಗೆ 
- ಮುನಿಗಳ ಹಾಗೆ 
ಮಹಾವೀರ, ಏಸು, ಪೈಗಂಬರ, ನಾನಕರ ಹಾಗೆ 
ಅವರು ಹೇಳಿದ್ದನ್ನೇ ನೀನೂ ಹೇಳಿದ್ದು 
ನೀನು ಹೇಳಿದ್ದನ್ನೇ ಅವರೂ ಹೇಳಿದ್ದು 
ಅದೇ ಸತ್ಯವನ್ನೆ. 


ನಾವು ಹೇಳುವುದೂ ಅದನ್ನೆ 
ನಮಗೂ : ಸಸರ ಏನ್ನು ವ್ಯತ್ಯಾಸ, 
ನೀವು ನುಡಿದಂತೆ ನಡೆದಿರಿ ಇ 

ಅದೂ ಗೊತ್ತು ನಮಗೆ 
ನಾವೋ? 
ನಿಮ್ಮ ನುಡಿಗಳನ್ನೆ ನಾವೂ ನುಡಿದದ್ದು 
ಇತರರಿಗಾಗಿ - ನಮಗಲ್ಲ 
ಅದೂ ಗೊತ್ತು ನಮಗೆ 
ನಿಮಗದು ಗೊತ್ತಿಲ್ಲ 


ನೀವು ಸತ್ತು ಸಾವಿರ ಸಾವಿರ ವರ್ಷಗಳಾದರೇನು? 
ನಿಮ್ಮ ಹೆಸರಿನಲ್ಲಿ ನಾವು ಮಾಡಿದ್ದೇವೆ 
ಕೋಟಿ ಕೋಟಿ. ಮುಂದೆಯೂ ಅದೇ ಮಾಡುವುದು 


ನಿಮ್ಮ ಸ್ಥಾರಕ ಗುಡಿ - ಗೋಪುರ 


ಎಲ್ಲ ಮನಿ ಸಿನ್ನು | (Money Spin) 
ಹಾಗಂತೀನಿ ನಾನು. ನೀವೇನಂತೀರಿ? 


ನೀವೇನಂತೀರಿ? | 


ಇಗರ್ಜಿ - ಮಸೀದಿ - ಆಶ್ರಮ - ಮಠ - ಮಿಷನ್ನು 


ಶ್ರೀವತ್ಸ 
ವೈಶಾಖ ಪೌರ್ಣಿಮಾ 
(ಬುದ್ಧಪೂರ್ಣಿಮ) 16-5-03 


ಏಪ್ರಿಲ್‌- ಜೂನ್‌- 2003 


ಕ್ರಿಯಾಶೀಲ ಕಾರ್ಯಶೈಲಿಗೆ ಮಾಡ್‌ 


ಬೆಂಗಳೂರು ಪಶ್ಚಿಮ ಲಯನ್ಸ್‌ ಕಣ್ಣಾಸತೆ, ಮತ್ತು ಅಕ್ಷಿ ಜೋಡಣಾ ಕೇಂದ್ರ 

BANGALORE WEST LIONS EYE HOSPITAL 

AND CORNEA GRAFTING CENTRE 

(A Unit Of Lions Club of Bangelore West Trust) 

56/2, Lions Eye Hospital Rosd (Off. J.C. Rosd), Bangalore - $60 002, Indias 
Phone 


1 2235005, 2237626, 2243974, 21212556, 2121253 Fax: 2232562 
[3 : Honseye @blr.vani.net.In 


htip/www betlonseyehospital.org. 


Ln. B.L.S. Murthy Ln.N.R. Chandran Ln. P, ೫. Fremnuth Ln. R.B.C.F, Aradhya 
Mansgiog Tousee Vice Chama 3 Hon. Secretary ek Treasurer 


LEH/ENDOW/ 621- 12003 17th June 2003 


The Secretary 
Udayabanu Kalasangha (R) 
Opp m,Choultnes, 


Kempegowdanagar 
BANGALORE - 560 019. 
Dear Sir, 
Sub: Your munificlent Endowment Donation of ೫ 5,000/- 
Greetings and good wishes 
We have the pleasure to inform you that you have been instrumental in restoring the 
eyesight of tne following patients. ರಾಶ್‌ 


These patients who were deprived of the most valuable gift that the Aimignty has given 
us, THE EYESIGHT, has started seeing the world 30281. Your munificent Donation 
made this muacle - a magnificent difference between light and darkness - possible. We 
have the privilege to enclose herewith photographs of the beneficianes of your donation 


Our Country has an astounding 25 milion cataract blind. 2.5 million are added to ೫೫ 
annually. Eradicating this blindness is a social obligation of all of us. Your contribution ೫ 
most significant as 1 adds to a concerted effon in this direction. 


Looking forward to your continued co-operation and further involvement in our various 
schemes. 


Thanking you, 
Yours in Service & Sacrifice, 
eas 


LION B.L.S MURTHY 
MANAGING TRUSTEE. 


Kidwai Memorial Institute of Oncology 
City corporation, Sri. Venkateshwara Dharmashala, Dr. M.H.Marigowda 
Road, Bangalore - 29, phone: 6560708 


GRAMS:KMIO 
NO/KMIO/SWD/DON.... June — 0X 


To, 


Uolaya Bhanu 


Dear Donor, 


We have pleasure in thanking you on behalf of Dharmashala Committee of 
KIDWAI MEMORIAL INSTITUTE OF ONCOLOGY, BANGALORE - 
560 029. 


You were kind enough to donate Rs.10,000../- for perpetual Free Feeding 
Endowment Scheme, Accordingly, Breakfast has been for the 
patients and their attendants lodged in Dharmashala on 1/0 0/0:3....at 
ಅ A as per your desire. 


We Tee you and your family to kindly visit our Dharmashala and 
participate in the Feeding Programme. 


Thanking you, Yours Pes 


. 6 Dikediok ‘oR Nirox 


MEMBER SECTRETARY 


ಉದಯ ಸೌರಭ (8) ಏಪ್ರಿಲ್‌ - ಜೂನ್‌- 2003 


ಹಿರಿಯರು ನಮ್ಮನ್ನು ಕಂಡಿದ್ದು ಹೀಗೆ 


| have had the previlage, of observing the work 
of the organization from close Quarters about a 
decade ago. Yours is an organization which has 
striven for all round improvement of civic amenities 
of the city in general & Kempegowdanagar in 
particular. At the same time, you have worked hard 
to develop cultural activities. Your publications have 
always been educative & contain useful information. 
ಸಂದೇಶ N. Lakshman Rau iAs 


Ex - Administrator 
ರಜತ ಮಹೋತ್ಸವ 28-4-1993 B'lore City Corporation 


ದುರ್ಬಲ, ಸಂಸಾರ ವರ್ಗಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಈ 
ಸಹಾಯ ಸಿಕ್ಕದಿದ್ದಲ್ಲಿ ಅವರಿಗೆ ಅನ್ಯಾಯ ಮಾಡಿದಂತಾಗುತಿತ್ತು ಸಾಹಿತ್ಯ, 
ಕಲಾ ಸೇವೆಗಳ ಜೊತೆಗೆ ಈ ಕಾರ್ಯ ನಿಮ್ಮ ಸಂಘದ ಸಾಮಾಜಿಕ ಹೊಣೆಯ 
ಅರಿವನ್ನು ತೋರಿಸುತದೆ. 


ಬೆಂಗಳೂರು ದರ್ಶನ - ಗ್ರಂಥ ಪ್ರಕಟಣೆ 


ಒಂಭತ್ತನೆಯ ಶತಮಾನದ ಒಂದು ಪುಟ್ಟಹಳ್ಳಿ. ಇಡಿಯ ಏಷ್ಯಾ 
ಖಂಡದಲ್ಲಿಯೇ ವೇಗವಾಗಿ ಬೆಳೆಯುತಿರುವ ನಗರವೆಂಬ ಖ್ಯಾತಿಗೆ ಒಳಗಾದ 
ಬೆಂಗಳೂರಿನ ಬೆಳವಣಿಗೆಗೆ ಪರಿಶ್ರಮಿಸಿದ ಅನೇಕ ಹಿರಿಯರ ಹೆಜ್ಜೆ ಜಾಡಿನ 
ಅನ್ವೇಷಣೆಯ ಪ್ರಯತ್ನ - “ಬೆಂಗಳೂರು ದರ್ಶನ”. 

ಇಲ್ಲಿಯವರೆಗೆ ಇತಿಹಾಸ, ಸಮಾಜ, ಸಂಸ್ಕೃತಿ, ವಾಣಿಜ್ಯ, ಆಡಳಿತ 
ಮೊದಲಾದ ಹಲವು ದಿಕ್ಕುಗಳಲ್ಲಿ ಬೆಳವಣಿಗೆ ಆಗಿದೆ - ಬದಲಾವಣೆ ಆಗಿದೆ. 


ಬೆಳವಣಿಗೆ ತನ್ನದೇ ಆದ ಅನುಕೂಲ - ಅನಾನುಕೂಲಗಳನ್ನು ಪಡೆದು 
ಬರುತದೆ. ಈ ಹಿನ್ನೆಲೆಯಲ್ಲಿ ನಗರದ ಸಮಾಜ ಜೀವನ, ಬದುಕು - ಬವಣೆ, 
ಪರಿಹಾರೋಪಾಯಗಳ ಸಂಕಲನ - ವಿಶ್ಲೇಷಣಾತ್ಮಕ ವಿವರಣೆ ಇರುವ 
ಆಕರ ಗ್ರಂಥ. 
ಈ ಬೃಹತ್‌ ಯೋಜನೆಗೆ ನಾಡಿನ ಬಹುತೇಕ ಗಣ್ಯರ, ಸಾಮಾಜಿಕ 
ಕಳಕಳಿ ಉಳ್ಳ ನಾಗರಿಕರ, ಹಿರಿ-ಕಿರಿಯರ ಮಾರ್ಗದರ್ಶನ ಸಕ್ರಿಯ ಸಹಕಾರ 


ಸೌರಭ " 


ಉದಯಭಾನು ಕಲಾಸಂಘದ ತೆ ತ್ರೈಮಾಸಿಕ ಸುದ್ದಿಪತ್ರ 


UDAYASOURABHA 


UDAYABHANU KALASANGHA’S QUARTERLY NEWSLETTER 


Regd. No. Karkan13916/10/1/2002-TC Declaration No. CMM/BNG/DECUNPP22/3/2002 | 
April - June - 2003 Vol - SR Issue - 2|| ` 
ವಾರ್ಷಿಕಚಂದಾರೂ.25-00° 


ಪ್ರೊ। ಬಿ.ಕೆ. ಚಂದ್ರಶೇಖರ್‌ 

(ಸಂದರ್ಭ : 20.3.1987 ಉಚಿತ ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ) 

ಕನ್ನಡ ಲೋಕಕ್ಕೆ ನಿಮ್ಮ ನಡೆ ಆದರ್ಶವಾಗಿದೆ. ಇದು ಇನ್ನೂ ಹೆಚ್ಚು 

ಹಮ್ಮಯ “ಕಾರ್ಯ ಮಾಡಲಿ. 

ರಜತ ಮಹೋತ್ಸವ 9-5-1993 ಜಿ. ವಿ. ಅಯ್ಯರ್‌. 

" ಈ ರಸ್ತೆಯ ಹೆಸರು ಬದಲಾಯಿಸಲು ಮುಖ್ಯ ಕಾರಣರಾದ ಈ 
ಸಂಘಕ್ಕೆ ಬೆಂಗಳೂರಿನ ನಾಗರಿಕರು ಯಣಿಯಾಗಿರಬೇಕು”. 

(ಸಂದರ್ಭ : ಡಾ. ಅ.ನ. ಕೃಷ್ಣರಾವ್‌ ರಸ್ತೆ ನಾಮಫಲಕ ಅನಾವರಣ ಸಮಾರಂಭ) 

ಎನ್‌. ಲಕ್ಷ್ಮ! ಣರಾವ್‌ 

ವಿ. ಕ್ಯ ಗೋಕಾಕ್‌ 

2-10-1977 ಜಿ.ಪಿ. ರಾಜರತಂ 

[8 

ಉದಯಭಾನು ಕಲಾಸಂಘ ಮಾಡುತಿರುವ ಸಾರ್ಥಕ ಸೇವೆಯ ಒಂದು 

"ಮುಖ ಪರಿಚಯ ಪಡೆದು ತೃಪ್ತಿ ಸ್ಫೂರ್ತಿ ಉಂಟಾಗಿದೆ. -ಹಂಪನಾ 

6-12-1978 - ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ 


“eee 1878/27 (1/8 SESS 


$e ESS 


ಉದಯಭಾನು ಚಟುವಟಿಕೆಗಳ ಪರಿಚಯ ಇಂದು ಆಯಿತು. ಆಆಆ ಆಆಬಬ ಅ ಅ ಂ ಅ ಅಲ ಅಲ ಅಭವ ಅಲಿ ಇವ ಯರ ಅರಬ ರಘ ರಫಿ ಯರ ಫಾ ನಜದ ವಯ ಅಂ ಕ ಆಜ ಊ ಬ | ( ಎ (1 ಡಛಡೀೂ.ಯಾನ 
ಸಮಾಜದ ಎಲ್ಲ ಮುಖಗಳಿಗೂ ಸಂದಿಸುವ ನಿಮ್ಮ ಸಂಘದ ಕಾರ್ಯಗಳು || ಯಾರರ: 
ಇನ್ನೂ ಹೆಚ್ಚು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ, ರ ಸ ಧಾರಾಕಾರ ಾ್‌ಾಾ್‌ 4 4 


ರಜತ ಮಹೋತ್ಸವ 9-5-1993 -ಗಿರೀಶ್‌ ಕಾಸರವಳ್ಳಿ. ಇವರಿಂದ : Hon, Secretary 
ಗೌರವ ಕಾರ್ಯದರ್ಶಿ UDAYABHANU KALASANGHA (REGD.) 
೯ 
ಸಾಧನೆ, ಕ್ರೀಡಾಭಿವೃದ್ದಿ ಮೊದಲಾದ 1 ರ್ಯಗಳನ್ನು ಅವ್ಯಾಹತವಾಗಿ ಗವೀಪುರ ಸಾಲು ಛತ್ರಗಳ ಎದುರು Kempegowdanagar, | 


ಮಕ್ಕಪ್ನ Ramakrishna Math Layout, 
ಗ. ಸ Bangalore - 560 019 4 

y Ph : 080-6601831 
ದೂರವಾಣಿ : 6601831 


ನಡೆಸಿಕೊಂಡು ಬರುತಿರುವುದು, ಮುಖ್ಯ ವಾಗಿ ಕೆಂಪೇಗೌಡನಗರದ 
ನಿವಾಸಿಗಳಿಗೂ, ವ್ಯಾಪಕವಾಗಿ bards. ನಗರದ ಪೌರರಿಗೂ ಒಂದು 
ಅಪೂರ್ವ ಸಮ್ಮಿಚಿ ಕೇ ಭಾವಿಸಬೇಕು. 

ಚರ್ಚಾ ಸರ್ಧೆಗಳು - 18-1-1987 


E-mail : udayabhanu_kalasangha @ yahoo.com 


Printer & Publisher : Hon Secretary, Udayabhanu Kalasangha, Kempegowdanagar, 8019-19. Ph : 6601831 
Printed at Gayathri Print Systems, #10, Kalidasa Marg, Gandhinagar, B'lore-9 


